ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1866(2176) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ ಕರ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 
ವಿಷಯ:  ಡಾ।।ಡಿ.ಎಂ.ನ೦ಜುಂಡಪ್ಪ ವರದಿಯ ಅನುಷ್ಠಾನ ಕುರಿತು 


(ಅ) ಡಾ|| ಡಿ.ಎಂ. ನಂಜುಂಡಪ್ಪನವರ ವರದಿ ಅನುಷ್ಠಾನ ಅವಧಿ ಮುಗಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ಡಾ।।| ಡಿ.ಎಂ. ನಂಜುಂಡಪ್ಪನವರ ವರದಿ 
ಅನುಷ್ಠಾನದಿಂದ ರಾಜ್ಯದಲ್ಲಿ ಆಗಿರುವ ಪ್ರಾದೇಶಿಕ ಅಸಮಾನತೆಯ ಬದಲಾವಣೆಗಳೇನು; 


(ಆ) ಸದರಿ ವರದಿ ಅನುಷ್ಠಾನದಿಂದ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಸರಿಯಾಗಿದೆಯೇ; 
ಇಲ್ಲದಿದ್ದಲ್ಲಿ ಸರ್ಕಾರ ಡಾ।। ಡಿ.ಎಂ. ನಂಜುಂಡಪ್ಪನವರ ವರದಿ ಅನುಷ್ಠಾನವನ್ನು 
ಮುಂದುವರೆಸಲು ಕೈಗೊಂಡಿರುವ ಕ್ರಮವೇನು; 


(ಇ) ಸದರಿ ವರದಿಯಂತೆ ರಾಜ್ಯದಲ್ಲಿ ವರದಿ ಅನುಷ್ಠಾನದಿಂದ ಎಷ್ಟು ಹಿಂದುಳಿದ 
ತಾಲ್ಲೂಕುಗಳು ಸಾಪೇಕ್ಷವಾಗಿ ಅಭಿವೃದ್ದಿ ಹೊಂದಿದ ತಾಲ್ಲೂಕುಗಳಾಗಿ ಬದಲಾವಣೆಯಾಗಿವೆ; 


(ಈ) ರಾಜ್ಯದಲ್ಲಿ ಡಾ।।| ಡಿ.ಎಂ. ನಂಜು೦ಂಡಪ್ಪನವರ ಉನ್ನತಾಧಿಕಾರಿ ಸಮಿತಿಯ ರೀತಿ 
ಮೊತ್ತಮ್ಮೆ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಮಾಡಲು ಉನ್ನತಾಧಿಕಾರಿ ಸಮಿತಿ ರಚಿಸಲು 
ಸರ್ಕಾರ ಯೋಚಿಸಿದೆಯೇ; ಮತ್ತೊಂದು ಸಮಿತಿ ರಚಿಸಲು ಸರ್ಕಾರಕ್ಕೆ ಇರುವ 
ತೊಡಕುಗಳೇನು ; 


(ಉ) ಸದರಿ ವರದಿ ಅನುಷ್ಠಾನವನ್ನು 2007-2008ರಿ೦ದ ಇಲ್ಲಿಯವರೆಗೆ ಮಾಡಲಾಗುತ್ತಿದ್ದು, 
ವಿಶೇಷ ಅಭಿವೃದ್ದಿ ಯೋಜನೆಯ ಅನುದಾನ ಹಂಚಿಕೆ, ಬಳಕೆ ಮಾಡಲಾಗಿದೆಯೇ? 
(ತಾಲ್ಲೂಕುವಾರು, ವರ್ಷವಾರು, ಇಲಾಖಾವಾರು ಮಾಹಿತಿ ನೀಡುವುದು) 


